ಕರ್ನಾಟಿಕ ಸರ್ಕಾರ 
(ಕೃಷಿ ಇಲಾಖೆ) 


ಕೃಷಿ ಆಯುಕ್ತರ ಕಾರ್ಯಾಲಯ, ನಂ.೦1, ಶೇಷಾದ್ರಿ ರಸ್ತೆ, ಬೆಂಗಳೂರು-01. 


ಸಂಖ್ಯೆ:ಜಕೃನಿ(ಬೆವಿ)/LAQ-1391/2024-25 ದಿನಾ೦ಕ:18.07.2024 
ರವರಿಗೆ, 


ಸರ್ಕಾರದ ಕಾರ್ಯದರ್ಶಿಗಳು, 
ಕೃಷಿ ಇಲಾಖೆ, 

ಬಹುಮಹಡಿ ಕಟ್ಟಿಡ, 
ಬೆ೦ಗಳೂರು. 


ಮಾನ್ಯರೇ, 
ವಿಷಯ: ಮಾನ್ಯ ವಿಧಾನಸಭೆಯ ಸದಸ್ಯರಾದ ಶ್ರೀ ಸುಬ್ಬಾರೆಡ್ಡಿ ಎಸ್‌.ಎನ್‌. 
(ಬಾಗೇಪಲ್ಲಿ) ಇವರ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ:1391ಗೆ 
ಉತ್ತರಿಸುವ ಕುರಿತು. i 
೫೫1೫೪೫ 
ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ, ಮಾನ್ಯ ವಿಧಾನಸಭೆಯ 
ಸದಸ್ಯರಾದ ಶ್ರೀ ಸುಬ್ಬಾರೆಡ್ಡಿ ಎಸ್‌.ಎನ್‌ (ಬಾಗೇಪಲ್ಲಿ) ಇವರ ಚುಕ್ಕೆ 
ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ:1391 ಗೆ ಮಾಹಿತಿ ಸಿದ್ಧಪಡಿಸಿ ಈ ಪತ್ರದೊಂದಿಗೆ 
ಲಗತ್ತಿಸಿ ಸಲ್ಲಿಸಲಾಗಿದೆ. 


ಕರ್ನಾಟಕ ವಿಧಾನಸಭೆ 


ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬೆಳೆ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ 1391 
ಪ್ರಶ್ನೆ ಕೇಳಿರುವ ವಿಧಾನಸಭೆಯ ಶ್ರೀ ಸುಬ್ಬಾರೆಡ್ಡಿ ಎಸ್‌ ಎನ್‌ 
ಸದಸ್ಯರು (ಬಾಗೇಪಲ್ಲಿ) 
ಉತ್ತರ ನೀಡುವ ಸಚಿವರು ಮಾನ್ಯ ಕೃಷಿ ಸಚಿವರು 
ಉತ್ತರಿಸಬೇಕಾದ ದಿನಾ೦ಕ | 24.07.2024 
ವಿಷಯ: ಬೆಳೆ ವಿಮೆ 
ಸ ಪ್ರಶ್ನೆ ಚು 
ದ 


ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬೆಳೆ ಸಂಪೂರ್ಣ 


ಅನ್ಯಾಯವಾಗುತ್ತಿರುವ ವಿಚಾರ 
ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


ಅ) (ಸಂಪೂರ್ಣ ನಾಶ ಆಗಿದ್ದರೂ | ನಾಶ ಆಗಿದ್ದರೂ ಬೆಳೆ ವಿಮೆ ಸರಿಯಾಗಿ 
ಬೆಳೆ ವಿಮೆ ಸರಿಯಾಗಿ ಬಾರದೇ | ಬಾರದೇ ಇರುವುದು ಸರ್ಕಾರದ ಗಮನಕ್ಕೆ 
ಇರುವುದು ಸರ್ಕಾರದ ಗಮನಕ್ಕೆ | ಬ೦ದಿರುವುದಿಲ್ಲ. 
ಬಂದಿದೆಯೇ; 
ಪ್ರಧಾನ ಮಂತ್ರಿ ಫಸಲ್‌ ಬಿಮಾ ಯೋಜನೆಯ 
(೧11೧81) ಪರಿಷ್ಕೃತ ಮಾರ್ಗಸೂಚಿಯನ್ನಯ 
2023-24ನೇ ಸಾಲಿನಲ್ಲಿ ಚಿಕ್ಕಬಳ್ಳಾಪುರ 
ಜಿಲ್ಲೆಯಲ್ಲಿ ಒಟ್ಟು 41508 ಅರ್ಹ ರೈತ 
ಪ್ರಸ್ತಾವನೆಗಳಿಗೆ ಒಟ್ಟು ರೂ.44.14 ಕೋಟಿಗಳ 
ಬೆಳೆ ವಿಮೆ ಪರಿಹಾರ ಮೊತ್ತ 
ಮಂ೦ಂಜೂರಾಗಿರುತ್ತದೆ. 

ಬೆಳೆ ಕಟಾವು ಪ್ರಯೋಗ [ಬೆಳೆ ಕಟಾವು ಪ್ರಯೋಗಗಳನ್ನು ಕೈಗೊಳ್ಳಲು 

ತಪ್ಪಾಗಿ ಮಾಡಿದ್ದ ಅಧಿಕಾರಿಗಳ | ಆರ್ಥಿಕ ಮತ್ತು ಸಾಂಖ್ಯಿಕ ಇಲಾಖೆಯು 

ಆ) | ತಪ್ಪಿನಿಂದ ರೈತರಿಗೆ | ನೋಡಲ್‌ ಸಂಸ್ಕೆಯಾಗಿರುತ್ತದೆ. 


2023-24ನೇ ಸಾಲಿನ ಚಿಕ್ಕಬಳ್ಳಾಪುರ ಜಿಲ್ಲೆಯ 
ಬೆಳೆ ಕಟಾವು ಪ್ರಯೋಗಗಳಿಗೆ ಸಂಬಂಧಿಸಿದಂತೆ 
ಯಾವುದೇ ಲೋಪದೋಷಗಳು ಆರ್ಥಿಕ ಮತ್ತು 
ಸಾಂಖ್ಯಿಕ ನಿರ್ದೇಶನಾಲಯಕ್ಕೆ 
ಸ್ಮೀಕೃತವಾಗಿರುವುದಿಲ್ಲ. 


ಇ) 


ಬೆಳೆ ವಿಮೆಯ ಹಣ ಬಾರದ 
ರೈತರಿಗೆ ಹಣ ಪಾವತಿ 
ಮಾಡಲು ಸರ್ಕಾರ ಕೈಗೊಂಡ 
ಕ್ರಮಗಳೇನು? (ವಿವರ 
ನೀಡುವುದು) 


PMFBY ಮಾರ್ಗಸೂಚಿಯನ್ವಯ 
ನೋಂದಣಿಯಾದ ಅರ್ಹ ರೈತರಿಗೆ ಬೆಳೆ ವಿಮೆ 
ಪರಿಹಾರ ಮೊತ್ತ ಸಂದಾಯವಾಗುತದೆ. ಅರ್ಹ 
ಇಲ್ಲದ ರೈತರಿಗೆ ಬೆಳೆ ವಿಮೆ ಪರಿಹಾರ ಮೊತ್ತ 
ಪಾವತಿಸಲು ಸದರಿ ಮಾರ್ಗಸೂಚಿಯಲ್ಲಿ 
ಅವಕಾಶವಿರುವುದಿಲ್ಲ. 


